ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಬುಷ್ಠಾಚಾರ, ಅಕ್ರಮ ಅವ್ಯವಹಾರಗಳಲ್ಲಿ ಬಾಗಿಯಾಗಿರುವ 1.೩. 1.P.5.ಗಳ ಕುರಿತು 
ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು):- 
381 (431) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಭ್ರಷ್ಠಾಚಾರ, ಅಕ್ರಮ ಅವ್ಯವಹಾರಗಳಲ್ಲಿ ಭಾಗಿಯಾಗಿರುವ ಐ.ಎ.ಎಸ್‌. ಐ.ಪಿ.ಎಸ್‌., ಅಧಿಕಾರಿಗಳನ್ನು 
ಸರ್ಕಾರದ ಆಯಕಟ್ಟಿನ ಪ್ರಮುಖ ಸ್ಥಳಗಳಲ್ಲಿ ನಿಯುಕ್ತಿಗೊಳಿಸುವುದರಿಂದ ಸರ್ಕಾರದ ಘನತೆ, ಗೌರವ ಮತ್ತು 
ರಾಜ್ಯದ ಜನತೆ ಸರ್ಕಾರದ ಮೇಲೆ ಇಟ್ಟೆರುವ ವಿಶ್ವಾಸಕ್ಕೆ ಕುಂದುಂಟಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


(ಆ) ಐ.ಎ೦.ಎ., ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿರುವ ಕುರಿತು ಸಿ.ಬಿ.ಐ. ನಿಂದ ಕೋರ್ಟ್‌ಗೆ ಆರೋಪ 
ಪಟ್ಟೆ ಸಲ್ಲಿಕೆಯಾಗಿರುವ ಐ.ಎ.ಎಸ್‌. ಐ.ಪಿ.ಎಸ್‌. ಅಧಿಕಾರಿಗಳ ಮೇಲೆ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; 
ಸದರಿ ಅಧಿಕಾರಿಗಳನ್ನು ಆಯಕ ಟನ ಜಾಗಕ್ಕೆ ನೇಮಿಸಲು ಕಾರಣಗಳೇಮ; ಇದರಿಂದ ಐ.ಎಂ.ಎ., ಹಗರಣದ 
ತನಿಖೆ ಮತ್ತು ಸಾಕ್ಷಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದಿಲ್ಲವೆ; ಈ ಕುರಿತು ಸರ್ಕಾರದ ವಿಲವೇನು; 


(ಇ) ಐ.ಎಂ.ಎ. ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿರುವ ಕುರಿತು ಸಿ.ಬಿ.ಐ. ನಿಂದ ಕೋರ್ಟ್‌ ಆರೋಪ ಪಟ್ಟಿ 
ಸಲ್ಲಿಕೆಯಾಗಿರುವ ಐ.ಎ.ಎಸ್‌. ಐ.ಪಿ.ಎಸ್‌. ಅಧಿಕಾರಿಗಳನ್ನು ಅಮಾನತ್ತುಗೊಳಿಸದಿರುಲು ಕಾರಣವೇನು; 
ಯಾವಾಗ ಅಮಾನತ್ತುಗೊಳಿಸಲಾಗುವುದು; 


(ಈ) ಐ.ಎಂ.ಎ., ಹಗರಣದಲ್ಲಿ ಭಾಗಿಯಾಗಿರುವ ಮತ್ತು ಯಾವುದೇ ನಿರ್ಧಾರ ಮತ್ತು ಶಿಫಾರಸ್ಸುಗಳನ್ನು 
ಮಾಡಲು ಅಧಿಕಾರ ಹೊಂದಿರದ ಸರ್ಕಾರದ ಕೆಳ ಹಂತದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಅಮಾನತ್ತು 
ಮಾಡಿ ಇಲಾಖಾ ವಿಚಾರಣೆಗೆ ಒಳಪಡಿಸಲು ಆದೇಶಿಸಿದ ಸರ್ಕಾರ ಐ.ಪಿ.ಎಸ್‌. ಅಧಿಕಾರಿಗಳ ಮೇಲೆ ಕಮ 
ಕೈಗೊಳ್ಳಲು ಹಿ೦ಜರಿಯುತಿರುವುದು ಏಕೆ; ಈ ಕುರಿತು ಸರ್ಕಾರದ ನಿಲುವೇನು? 


